ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1198 (1490) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾ೦ತ್‌ರಾಜು (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ:  ಬೆಂಗಳೂರು-ತುಮಕೂರು ರಾಷ್ಟ್ರೀಯ ಹೆದ್ಗ್ಮಾರಿ ನಿರ್ವಹಣೆ ಬಗ್ಗೆ 


(ಅ) ಬೆಂಗಳೂರಿನಿಂದ ತುಮಕೂರಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ಮಾರಿ ಯಾವುದು; ಅದು 
ಎಷ್ಟು ಕಿ.ಮೀ. ಇದೆ; ಏಕ ಪಥ ರಸ್ತೆಯಿಂದ ಯಾವಾಗ ಚತುಷ್ಟಥ ರಸ್ಲೆಯನ್ನಾಗಿ 
ನಿರ್ನಿಸಲಾಯಿತು; 


(ಆ) ಈ ಹೆದ್ದಾರಿಯನ್ನು ನಿರ್ಮಾಣ ಮಾಡಿ ನಿರ್ವಹಣೆ ಮಾಡುತ್ತಿರುವ ಸಂಸ್ಥೆಗಳು ಯಾವುವು 
; (ಸಂಸ್ಥೆವಾರು ಮಾಹಿತಿ ನೀಡುವುದು) 


(ಇ) ಈ ಸಂಸ್ಥೆಗಳಿಗೆ ಯಾವ ದಿನಾಂಕದಿಂದ ಯಾವ ರೀತಿ ಕರಾರು ಮಾಡಿಕೂಳ್ಸಲಾಗಿದೆ ; 
ಕರಾರಿನಲ್ಲಿರುವ ನಿಯಮಗಳಂತೆ ಈ ಸಂಸ್ಥೆಗಳು ರಸ್ಲೆಯನ್ನು ನಿರ್ಮಾಣ ಮಾಡಿ ನಿರ್ವಹಣೆ 
ಮಾಡುತ್ತಿವೆಯೇ ; (ವಿವರವಾದ ಕರಾರಿನ ಪ್ರತಿಯೊಂದಿಗೆ ಮಾಹಿತಿ ನೀಡುವುದು) 


(ಈ) ಈ ಸಂಸ್ಥೆಗಳ ನಿರ್ವಹಣಾ ಅವಧಿ ಯಾವಾಗ ಮುಕ್ತಾಯಬಾಗುತ್ತಿದೆ; ಟ್ರಕ್‌ ವೇ-ಬೇ, 
ಸರ್ನೀಸ್‌ ರಸ್ತೆ ಹಾಗೂ ಇತರೆಗಳನ್ನು ನಿರ್ಮಾಣ ಮಾಡಲಾಗಿದೆಯೇ; 


(ಉ) ಟೋಲ್‌ಗಳಲ್ಲಿ ವಿ.ಐ.ಪಿ. ಮತ್ತು ಆಂಬುಲೆನ್ಸ್‌ ವಾಹನಗಳು ಸರಾಗವಾಗಿ ಸಂಚರಿಸಲು 
ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


